ಕರ್ನಾಟಕ ಇತಿಹಾಸ ಅಕಾಡೆಮಿ (ರಿ). 
ಗೋಖಲೆ ಸಾರ್ವಜನಿಕ ಸಂಸ್ಥೆ ಆವರಣ, ಬಸವನಗುಡಿ ರಸ್ತೆ, 


ನರಃಂಹರಾಜಾ ಕಾಲೋನಿ, ಜೆ ಬೆಂಗಳೂರು-೫೬೦ ೦೧೯ 


೧೯೯೩ನೆಯ ಸಾಲಿನ ವಾರ್ಹಿಕ ವರದಿ 


ಕರ್ನಾಟಕ ಇತಿಹಾಸ ಅಕಾಡೆಮಿಯ ಹೆಮ್ಮೆ ಮತ್ತು ಗೌರವಗಳಿಗೆ ಕಾರಣರಾಗಿರುವ ಸರ್ವ ಸದಸ್ಯ ಬಂಧುಗಳೇ, 

ತಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಅಭಿಮಾನ ಮತ್ತು ಸಹಕಾರಗಳಿಂದ ಬೆಳೆಯುತ್ತಿರುವ ಕರ್ನಾಟಕ ಇತಿಹಾಸ 
ಅಕಾಡೆಮಿಯ ೮ನೆಯ ವರ್ಷದ ಅಂದರೆ ೧೯೯೩ನೆಯ ಸಾಲಿನ ವಾರ್ಷಿಕ ವರದಿಯನ್ನು ಅತ್ಯಂತ ಸಂತೋಷದಿಂದ 
ತಮ್ಮೆದುರು ಮಂಡಿಸಬಯಸುತ್ತೇನೆ. 


ಅಕಾಡೆಮಿಯ ಹೊಸ ಕಾರ್ಯಾಲಯದ ಉದ್ಭಾಟನೆ 
ಕಳೆದ ವರ್ಷದ ವಾರ್ಷಿಕ ವರದಿಯಲ್ಲಿ ಅಕಾಡೆಮಿಯ ಆ ಎಳಾಸದ ಬಗ್ಗೆ ಸೂಚನೆ ನೀಡಲಾಗಿತ್ತು. 
೨-೫-೧೯೯೩ ಭಾನುವಾರ ಸಂಜೆ ಗೋಖಲಿ ಸಾರ್ವಜನಿಕ ವಿಚಾರ ಸಂಸೆ ಯವರು ಬಾಡಿಗೆಗೆ ನೀಡಿರುವ ಅವರದೇ 
ವರಣದೆಿರುವ ಕೊಠಡಿಯಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆವಿಂಯಂ "ಕಾರ್ಯಾಲಯವನ್ನು ಕರ್ನಾಟಕದ ನಿವೃತ್ತ 
ವಣಖ್ಯ ನ್ಯಾಯಾಧೀಶರಾದ ಶ್ರೀ ನಿಟ್ಟಾರು ಶ್ರೀನಿವಾಸರಾಯರು ಉದ್ದಾ ನಟಿಸಿದರು. ಸಭೆಯ ಅಧ್ಯ ಕತೆಯನ್ನು 
ಪ್ರೊ॥ ಜಿ.ಎಸ್‌. ದೀಕ್ಷಿತ್‌ ಅವರು ವಹಿಸಿದ್ದ ರು. ಅದೇ ಸಂದರ್ಭದಲ್ಲಿ ಆರಂಭದಿಂದ ಆವರೆಗೆ ಅಕಾಡೆವಿಯ ಕಾರ್ಯ 
ಕಲಾಪಗಳಿಗೆ ತಮ್ಮ ಮನೆಯ ವಿಳಾ ಸವನ್ನು ಬಳಸಿಕೊಳ ಲು ಅನುಮತಿ ನೀಡಿ, ಸಹಕರಿಸಿದ ಅಕಾಡೆವಿಂಯ ಆರಂಭಿಕ 
ಆಜೀವ ಸದಸ್ಯರಲ್ಲೊ ಬ್ಬರಾದ ಶ್ರೀ ಅ.ಲ. ನರಸಿಂಹನ್‌ ಮತ್ತು ಅವರ ವಕಾವ ಶ್ರೀ ಎಂ. ನಾಗಪ್ಪ ನವರಿಗೆ ಕೃ ತಜ್ಞ ತೆ 
ಸಲ್ಲಿಸ ಲಾಯಿತು. ಶ್ರೀ ಐ ನಾಗಪ್ಪನವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. 


ಕ 


ಏಳನೇಯ ನಾರ್ಷಿಕ ಸಮ್ಮೇಳನ 

ಅಕಾಡೆಮಿಯ ಏಳನೇಯ ವಾರ್ಷಿಕ ಸಮ್ಮೇಳನವು ಮೆ ಸೂರಿನಲ್ಲಿ ೧೯೯೩ ಜುಲೈ ೨೩,೨೪ ಮತ್ತು ೨೫ರಂದು 
ಜೆ.ಎಸ್‌.ಎಸ್‌. ಮಹಾವಿದ್ಕಾ ಪೀಠ ಸಭಾಂಗಣದಲ್ಲಿ ನಡೆಯಿತು. "ಸಮ ಹೇಳಕ್ಕೆ RL ಬೆಂಬಲಿಸಿ ಆಶ್ರಯ 
ನೀಡಿದ್ದವರು ಶ್ರೀ ಸುತ್ತೂ ರು ಮಠದ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು. 
ಕರ್ನಾಟಕದ ಖ್ಯಾತ ಪ್ರರಾಶತ್ವ ಶಾಸ್ತ್ರ ಜ್ಞ ರೂ, ಕರ್ನಾಟಕ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರೂ ಆದ 
ಡಾ| ಅ. ಸುಂದರ ಅವರು ಸಮ್ಮೇಳನಾ ಧ್ವ ್ಯಕ್ಷರಾಗಿದ್ದೆರು. 


೨೩-೭-೯೩ ರಂದು ಬೆಳಿಗ್ಗೆ ೧೦ ಘಂಟೆಗೆ ಸಮ್ಮೇಳನವನ್ನು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ಲ ಸ್ರ ಮುಹಾಸ್ತಾವಿಂ 
ಗಳ ಸಾನ್ನಿಧ್ಯದಲ್ಲಿ, ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಯುವಜನ ಸೇವಾ ಇಲಾಖೆಯ ರಾಜ್ಯ 


ಸಚಿವರಾದ ಶ್ರೀ ಎಚ ವಿಶ ನಾಥ್‌ ಉದ್ಭಾಟಿಸಿದರು. 


ಇತಿಹಾಸ ದರ್ಶನ B 6] | ೨೭೫ 


ಅಕಾಡೆಮಿಯ ೮ನೆಯ ವಾರ್ಷಿಕ ಸಂಚಿಕೆ "ಇತಿಹಾಸ ದರ್ಶನ'ವನ್ನು ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ 
ದೇಶಿಕೇಂದ್ರ ಮಹಾಸ್ಟಾಮಿಗಳೂ, "“ನೆರೆಟೀವ್‌ ಪ್ಯಾನಲ್ಸ್‌ ಫ್ರವರ್‌ ಕಡೂರ್‌' ಮತ್ತು "ಟೆಂಪಲ್ಸ್‌ ಆಫ್‌ ರಾಯಚೂರು 
ಅಂಡ್‌ ಬಳ್ಳಾರಿ ಡಿಸ್ಟಿಕಳ್ಸ್ಸ' ಎಂಬ ಡಾ| ಸಿ.ಎಸ್‌.ಪಾಟೀಲರು ಬರೆದು ರಾಜ್ಯ ಪುರಾತತ್ವ ಮತ 
ನಿರ್ದೇಶನಾಲಯ ಪ್ರಕಟಿಸಿರುವ ಎರಡು ಪುಸ್ತಕಗಳನ್ನು ಪ್ರಖ್ಯಾತ ಇತಿಹಾಸ ತಜ್ಞರೂ,ವರಾ ಸಪಕುಲಪತಿಗಳೂ ಆದ 
ಡಾ| ಬಿ. ಷೇಕ್‌ ಆಲಿಯವರು ಬಿಡುಗಡೆ ವರಾಡಿದರು. ಕೃತಿಗಳ ಬಿಡುಗಡೆ ವಕಾಡಿದ ಇಬ್ಬರು ಮಹನೀಯರೂ ಕೃತಿ 
ಗಳನ್ನು ಪರಿಚಯಿಸಿ, ಇತಿಹಾಸದ ಅರಿವಿನ ಅವಶ್ಯಕತೆ, ಆ ನಿಟ್ಟಿನಲ್ಲಿ ಅಕಾಡೆಮಿಯ ಕಾರ್ಯಸಾಧನೆಯನ್ನು ಶ್ಲಾಘಿಸಿ 
ದರು. ಸಮ್ಮೇಳನದ ಅಂಗವಾಗಿಯೇ ರಾಜ್ಯ ಪುರಾತತ್ವ ಮತ್ತು ವಸ್ತುಸಂಗ್ರಹಾಲಯ ಇಲಾಖೆಯು ಆಯೋಜಿಸಿದ್ದ 
ವಸ್ತು ಪ್ರದರ್ಶನವನ್ನು ಮಾನ್ಯ ಸಚಿವ ಶ್ರೀ ಎಚ್‌. ವಿಶ್ವನಾಥ್‌ ಉದ್ಭಾಟಿಸಿದರು. ಮೈಸೂರು ನಗರ ಪಾಲಿಕೆಯ 
ಮೇಯರ್‌ ಶ್ರೀ ಧ್ರುವಕುವರಾರ್‌ ಸ್ವಾಗತಿಸಿ ಶ್ರೀ ಪಿ. ಎಂ. ಚನ್ನಬಸವಣ್ಣ ವಂದಿಸಿದ ಕಾರ್ಯಕ್ರಮವನ್ನು ಪ್ರೊ॥ ಎ.ವಿ. 
ನರಸಿಂಹಮೂರ್ತಿ ನಿರ್ವಹಿಸಿದರು. 


೨೩-೭-೯೩ ಮಧ್ಯಾಹ್ನ ೨ ಘಂಟೆಯಿಂದ ೨೫-೭-೯೩ರ ಮಧ್ಯಾಹ್ನ ೩-೩೦ ರವರೆಗೆ ನಡೆದ ೮ ವಿಚಾರ 
ಗೋಷ್ಠಿಗಳು ಮತ್ತು ತಲಕಾಡಿನ ಇತ್ತೀಚಿನ ಉತ್ಪನನದ ಬಗೆಗೆ ವಿಶೇಷವಾಗಿ ಏರ್ಪಡಿಸಿದ್ದ ೯ನೆಯ ಗೋಷ್ಠಿಗಳಲ್ಲಿ ೮೮ 
ಪ್ರಬಂಧಗಳ ಮಂಡನೆಯಾದವು. ಗೋಷ್ಠಿಗಳ ಅಧ್ಯಕ್ಷತೆಯನ್ನು ಕ್ರಮವಾಗಿ ಪ್ರೊ॥ ಎ.ವಿ. ನರಸಿಂಹಮೂರ್ತಿ, 
ಡಾ| ಬಾ.ರಾ. ಗೋಪಾಲ್‌, ಡಾ॥ ಕೆ.ವಿ. ರಮೇಶ್‌, ಡಾ॥ ಎಸ್‌.ವಿ. ದೇಶಿಕಾಚಾರ್‌, ಡಾ| ಶ್ರೀನಿವಾಸ ಹಾವನೂರ್‌, 
ಡಾ| ಕೆ.ಎಸ್‌. ಶಿವಣ್ಣ, ಡಾ ಸೂರ್ಯನಾಥ ಕಾಮತ್‌, ಡಾ| ವಕಾಧವ ನಾ. ಕಟ್ಟಿ ಮತ್ತು ಡಾ! ಡಿ.ವಿ. ದೇವರಾಜ್‌ 
ವಹಿಸಿದ್ದರು. ಪುರಾತತ್ವ, ಶಾಸನಶಾಸ್ತ್ರ, ವಾಸ್ತುಶಿಲ್ಪ, ಮೂರ್ತಿಶಿಲ್ಪ, ಸಾಹಿತ್ಯ ಇತ್ಯಾದಿ ವಿಷಯಗಳ ಮೂಲಕ 
ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮಹತ್ವದ ಪ್ರಬಂಧಗಳನ್ನು ಹಿರಿಯ ಮತ್ತಾ ತರುಣ ವಿದ್ವಾಂಸರೆಲ್ಲರೂ ಮಂಡಿಸಿ 
ದರು. 


೨೪-೭-೯೩ ಸಂಜೆ ೬-೩೦ ಘಂಟೆಗೆ ಸಮ್ಮೇಳನದ ಸಭಾಸ್ಮಾನದಲ್ಲೇ ಮೊದಲೇ ತಿಳಿಸಿದ್ದಂತೆ ಅಕಾಡೆವಿಂಯ 
ಸರ್ವಸದಸ್ಯರ ಸಭೆಯು ನಡೆಯಿತು. ಸಭಾಧ್ಯಕ್ಷತೆಯನ್ನು ಅಕಾಡೆಮಿಯ ಉಪಾಧ್ಯಕ್ಷರಲ್ಲೊಬ್ಬರಾದ ಡಾ| ಡಿ.ವಿ. 
ದೇವರಾಜ್‌ ವಹಿಸಿದ್ದರು. 


೨೫-೭-೯೩ ರಂದು ಮಧ್ಯಾಹ್ನ ೪-೩೦ ಘಂಟಿಗೆ ವಾರ್ಷಿಕ ಸವ್ಮೇಳನವದ. ಸಮಾರೋಪ ಸವರಾರಂಭ 
ನಡೆಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿಗಳೂ ಕನ್ನಡದ ಶ್ರೇಷ್ಠ ವಿದ್ಧಾಂಸರಲ್ಲೊಬ್ಬರೂ ಆದ 
ಪ್ರೊ॥ ದೇ. ಜವರೇಗೌಡರು ಸವಕಾರೋಪ ಭಾಷಣ ವಕಾಡಿದರು. ಹೋದ ವರ್ಷ ಸಮ್ಮೇಳನದಿಂದ ಈಗಿನ ಸಮ್ಮೇಳನದ 
ವರೆಗಿನ ಅವಧಿಯಲ್ಲಿ ಪಿಎಚ್‌.ಡಿ. ಪದವಿ ಪಡೆದ ಅಕಾಡೆಮಿಯ ಸದಸ್ಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. 
ಡಾ॥ ಸರೋಜನಿ ಚವಲಾರ ಅವರ “ಸಮರ ಸಮೂರ'” ಪುಸ್ತಕವನ್ನು ಬಿಡುಗಡೆ ವರಾಡಲಾಯಿತು. ಸಭಾಧ್ಯಕ್ಷತೆಯನ್ನು 
ಸಮ್ಮೇಳನಾಧ್ಯಕ್ಷರಾದ ಡಾ| ಅ. ಸುಂದರ ಅವರೇ ವಹಿಸಿದ್ದ ರು. ಸವಕಾರೋಪ ಸವರಾರಂಭದಲ್ಲಿ ಸಮ್ಮೇಳನದ 
ಯಶಸ್ವಿಗೆ ಕಾರಣರಾದ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಮಹಾಸ್ವಾಮಿಗಳಿಗೆ ಗೌರವ ಪೂರ್ವಕ 
ನಮನ” ಳನ್ನು ಸಲ್ಲಿಸಲಾಯಿತು. ಅಂತೆಯೇ ಸಮ್ಮೇಳನದಲ್ಲಿ ಯಾವುದಕ್ಕೂ ಕೊರತೆಯಾಗದಂತೆ, ಪ್ರತಿನಿಧಿಗಳೆಲ್ಲರ 
ಅನುಕೂಲತೆಗಾಗಿ ಶ್ರಮಿಸಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾದ ಶ್ರೀ ಪಿ.ಎಂ. ಚನ್ನಬಸವಣ್ಣ ಹಾಗೂ ಅವರಂತೆಯೇ 
ಶ್ಲಾಘನೀಯ ಕಾರ್ಯ ನಿರ್ವಹಿಸಿದ ಅನೇಕ ಮಹನೀಯರನ್ನು ಇತಿಹಾಸ ಅಕಾಡೆಮಿಯು ಕೃತಜ್ಞತೆಗಳೊಂದಿಗೆ 


ಗೌರವಿಸಿತಂ. 


ತ 


2 


೨೭೬ ಇತಿಹಾನ ದರ್ಶನ 


ಕರ್ನಾಟಕ ಇತಿಹಾಸ ಅಕಾಡೆವಿಯ ೭ನೆಯ ವಾರ್ಷಿಕ ಸಮ್ಮೇಳನದ ಸಭಾಸ್ಮಾನವಾದ ಮೈಸೂರಿನ 

ತ ಮೊದಲೇ ಸರ್ವಸದಸ್ಮರಿಗೂ ಪತ್ರ ಮುಖೇನ ತಿಳುವಳಿಕೆ ನೀಡಿದ್ದಂತೆ ೨೪-೭-೯೩ 
ಶನಿವಾರ ಸಂಜೆ ೬-೩೦ಕ್ಕೆ ಸರ್ವಸದಸ್ಯರ ಯಂ ನಮಿತ. ಸಭಾಧ್ಯಕ್ಷತೆ ವಹಿಸಬೇಕಾಗಿದ್ದ ಅಕುಡೆಮಿಯ ಅಧ್ಯಕ್ಷ 
ರಾದ ಪ್ರೊ॥ ಜಿ.ಎಸ್‌, ದೀಕ್ಷಿತ್‌ ಅವರ ಅನುಪಸ್ಲಿತಿಯ ಕಾರಣ, ಅಕಾಡೆಮಿಯ ಉಪಾಧ್ಯಕ್ಷರಲ್ಲೊ ಬ್ಬರಾದ ಡಾ| ಡಿ.ವಿ. 


ಷ್‌ 


ದೇವರಾಜ್‌ ಅವರನ್ನು ಸದಸ್ಯರೆಲ್ಲರ ಅನುಮತಿ ಪಡದು ಸಭಾಧ್ಯಕ್ಷತೆ ವಹಿಸಲು ಕೋರಲಾಯಿತು. ಡಾ॥ ಡಿ.ವಿ. 


ದೇವರಾಜ್‌ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವಸದಸ್ಯರ ಸಭೆಯ ನಡವಳಿಕೆಗಳು ಕೆಳಕಂಡಂತಿವೆ. 


ಡಾ| (ಶ್ರೀಮತಿ) ಬಿ.ಎಸ್‌. ಸುಭದ್ರಾ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾದ ಸಭೆಗೆ ಪ್ರಧಾನ 
ಕಾರ್ಯದರ್ಶಿ ಡಾ॥ ಎಚ್‌. ಎಸ್‌. ಗೋಪಾಲರಾವ್‌ ಅವರು ಸರ್ವಸದಸ್ಯರನ್ನೂ ಸ್ಥಾ ಿಗತಿಸಿದರು. ನಂತರ ಕಳೆದ ವರ್ಷ 
ನಿಧನರಾದ ಇತಿಹಾಸತಜ್ಞ ಬಂಗಾಳೆದ ರಾಜ್ಯಪಾಲ ಡಾ| ನೊರುಲ್‌ಹ ಸನ್‌ ಮತ್ತು ಕನ್ನಡದ ಖ್ಯಾತ ವಿದ್ವಾಂಸರಾದ 


ಪೊ.॥ ಕೆ. ವೈಚಟರಾಮಪ ಸ ಅವರ ಅಗಲಿಕೆಗೆ ಸ ಸಂತಾಪ ಸೂಚಿಸಿ ಎರಡು ನಿವಿಂಷಗಳ ವಕೌನವನ್ನು Sue 


ಈಗಾಗಲೇ ಸರ್ವಸದಸ್ಯರಿಗೂ ಅಕಾಡೆಮಿಯ ೧೯೯೨ನೆಯ ಸಾಲಿನ ವರದಿಗಳನ್ನು ಹಂಚಿದ್ದು ದರಿಂದ ಸರ್ವ 
ಸದಸ್ಯರೂ ವರದಿಯ ವಾಚನದ ಅನಶ್ಯ ಕತೆ ಇಲ್ಲವೆಂದೂ, ಅದನ್ನು ಸ್ವೀಕರಿಸಬಹುದೆಂದೂ ಅಭಿಪ್ರಾಯಪಟ್ಟ ರು. 
ಕ ನ ಸ್ವೀಕಾರಕ್ಕೆ ಡಾ॥ ಎ.ವಿ. Hd ನೂರ್ತಿ ಅವರು ವರಾಡಿದ ಸೂಚನೆಯನ್ನು ಶ್ರೀ ವಕಾಧವ ನಾ. ಕಟ್ಟಿ 
ಅವರು ಈ ಕ್ಕ 


೧೯೯೨ನೆಯ ಸಾಲಿನ ಪರಿಶೋಧಿತ ಲೆಕ್ಕಪತ್ರದ ಪ್ರತಿಗಳನ್ನು ಸರ್ವಸದಸ್ಯರಿಗೆ ೨.೩. ಆ ಸಂಬಂಧ 
- ಪಾಟೀಲ್‌ ಅವರು ಪೂರಕ ವಿವರಣೆಗಳನ್ನು ನೀಡಿ, ಏಕತೆಗೆ ಸ್ಯರಿಂದ ಸವಸ್ಯತ್ವದೆ 
ದ ೨೦ ಸಾವಿರ ರೂಪಾಯಿಗಳ ಬಾಕಿ ಇರುವುದಾಗಿ ತಿಳಿಸಿ, ಸದಸ ಈ ತವ್ಮ್ಮಿ ಸದಸ್ಯತ್ವ 
ತೆ ಪಾವತಿ ಮಾಡಬೇಕಾಗಿ ವಿನಂತಿ ಮಾಡಿಕೊಂಡರು. ಇತಿಹಾಸ ದರ್ಶನದ ಮುದ್ರ ಣ ವೆ್ಚ್‌ 
ಮತ್ತು ಈಗ ಅಕಾಡೆವಿಯು ಕಛೇರಿಗಾಗಿ ಪಡೆದಿರುವ ಕೊಠಡಿಯ ಬಾಡಿಗೆ ಮತ್ತು ವಿದ್ಯುತ್‌ ಶುಲ್ಕ ಇತ್ಯಾದಿ ಹೆಚ್ಚು 
ತ್ತಿರುವ ವೆಚ್ಚವನ್ನು ಸರಿದೂಗಿಸಲು ಅಕಾಡೆಮಿಯು ಬಹಳ ಶ್ರಮ ಪಡುತ್ತಿದೆ. ಇತಿಹಾಸ ದರ್ಶನದ ಮುದ್ರಣ ವೆಚ್ಚಕ್ಕೆ 
ಅಕಾಡೆಮಿಯು ನಡೆಸುವ ಇತಿಹಾಸ ಪ್ರಶಸ್ತಿ ಪರೀಕ್ಷೆಗಳಲ್ಲಿ ಉಳಿಯುವ ಹಣವನ್ನು ವಿನಿಯೋಗಿಸಲಾಗುತ್ತಿದೆ. ಈಗ 
ಅಕಂಡೆವಿಯು ಇಡುಗಂಟಾಗಿ ಉಳಿಸಿರುವ ರೂ. ೫೦,೦೦೦-೦೦ ಗಳ ಮೇಲೆ ಬರುವ ಬಡಿ ್ಲಿಯಿಂದ ಕಛೇರಿಯ ಬಾಡಿಗೆ 
ಇತ್ಯಾದಿಗಳ ನಿರ್ವಹಿಸಲಾಗುತ್ತಿದೆ. ಇದರಿಂದ ಅಕಾಡೆವಿಂಯು ಮುಂದಿನ ದಿನಗಳಲ್ಲಿ ತನ್ನ ಖರ್ಚನ್ನು ಸರಿದೂಗಿಸಿ 
ಕೊಳ್ಳಲು ಬಹಳ ಕಷ್ಟ ಪಡಬೇಕಾಗಿದೆ. ಅದ್ದರಿಂದ ಬಾಕಿ ಉಳಿಸಿಕೊಂಡಿರುವ ಸದಸ್ಯರು ಬಾಕಿ ಶುಲ್ಕವನ್ನು ಶೀಘ್ರವೇ 
ಪಾವತಿ PY ಮತ್ತು ದೇಣಿಗೆ ರೂಪದಲ್ಲಿ ನೆರವಾಗಬೇಕಾಗಿ ವಿನಂತಿ ವಕಾಡಿದರು. ಅಕಾಡೆವಿಯ 
ಕಛೇರಿಗೆ ಕುರ್ಚಿ, ಮೇಜು ಇತ್ಯಾ ಸಾಮಗ್ರಿಗಳ ಅವಶ್ಯಕತೆ ಇರುವುದನ್ನೂ ನೆನಪು ವಕಾಡಿದರಂ. 


FS Wan 


ಸ ಬ 
೪ 


Ka) 
Wt 
+1 
₹1 

(1 
[42 

©) 
Ke 
೧ 
1) 

| 


ಮಿ 
ನಾ ರಜ ರ್‌ 
ವ್‌ ಲಲ್ಲಿ weil, 


ಚರ್ಚೆಯಲ್ಲಿ ಪ್ರಣೆಯ ಡಾ| ಶ್ರೀನಿವಾಸ ಹಾವನೂರ್‌ ಅವರು ಪಾಲ್ಗೊಂಡು ಇತಿಹಾಸ ದರ್ಶನದ ಲೇಖಕರಿಗೆ 


ಕೊಡುಬ ಮೇಲಚ್ಚು ಸಂಖ್ಯೆಯನ್ನು ೨೫ ರಿಂದ ೫ಕ್ಕೆ ಇಳಿಸಿ ವೆಚ್ಚವನ್ನು ಕಡಿಮೆ ವಕಾಡಂವ ಸಲಹೆ ಮಾಡಿದರು. 
ಶ್ರಿ ಗ ಚ ಇ 
ಸಃ ಯರ ಅದನ್ನು ಹಿಜಕ್ಕಿ ತದಿಂದೆ ಅನಂಮೋದಿಸಿತು. 


ಊದಾ 


ಇಷ್ಟೆಲ್ಲ ಚರ್ಚೆಯ ನಂತರ ೧೯೯೨ರ ಪರಿಶೋಧಿತ ಲೆಕ್ಕಪತ್ರವನ್ನು ಒಪ್ಪಬಹುಬೆಂದು ಶ್ರೀ ಜೆ. ಎನ್‌, 
ಎಗರಾಜ್‌ ಸೂಚಿಸಿದರು ಮತ್ತು ಪ್ರೊ॥ ಎಂ. ಪ್ರಸನ್ನಕುವಕಾರ್‌ ಸೂಚನೆಯನ್ನು ಅನುಮೋದಿಸಿದರು. 


ಇತಿಹಾಸ ದರ್ಶನ ೨೭೭ 


ಮುಂಗಡ ಅಯೆವ್ಯಯೆ ಮಂಡನೆ 


೧೯೯೩ನೇ ಸಾಲಿನ ಮುಂಗಡ ಅಯವ್ಯಯದ ಪ್ರತಿಗಳನ್ನೂ ಸದಸ್ಯರಿಗೆ ಮೊದಲೇ ಹಂಚಲಾಗಿದ್ದಾ 
ಶ್ರೀ ಬಿ. ಎನ್‌. ನಾಗರಾಜ್‌ರವರು ಅದರಲ್ಲಿ ವೆಚ್ಚದ ಭಾಗದಲ್ಲಿನ "ಗ್ರಾಂಟ್ಸ್‌' ಬಗ್ಗೆ ವಿವರಣೆ ಕೇಳಿದರು. ಅದು 
ಅಕಾಡೆಮಿಯು ನೆರವು ಕೇಳುವ ಸಂಘ ಸಂಸ್ಥೆಗಳಿಗೆ ತನ್ನ ಮಿತಿಯಲ್ಲಿ ನೀಡುವ ಸಹಾಯಧನ ಎಂದು ಶ್ರೀ ಎಂ. ಬಿ. 
ಪಾಟೀಲ್‌ ಸ್ಪಷ್ಟೀಕರಣ ನೀಡಿದರು. ೧೯೯೩ನೇ ಸಾಲಿನ ಮುಂಗಡ ಅಯವ್ಯಯದ ವರದಿಯನ್ನು ಒಪ್ಪಿಕೊಳ್ಳಬಹಂ 
ದೆಂದು ಡಾ|! ಶ್ರೀನಿವಾಸ ಹಾವನೂರ್‌ ಸೂಚಿಸಿದ್ದಕ್ಕೆ ಪ್ರೊ॥ ಕೆ. ಎಸ್‌. ಶಿವಣ್ಣ ಅನುಮೋದಿಸಿದರು. 


ಶರಾವುಗಳ ಮಂಡನೆ 


ಆ) 


ಆ) 


ಈ) 


ಉ) 


೨೭೮ 


ಡಾ। ಸೂರ್ಯನಾಥ ಕಾಮತ್‌ ಅವರು "ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಗಳಲ್ಲಿ ಕರ್ನಾಟಕದ 
ಇತಿಹಾಸವನ್ನು ಕಡ್ಡಾಯಗೊಳಿಸಬೇಕೆಂದು ರಾಜ್ಯ ಸರ್ಕಾರವನ್ನಾ ಒತ್ತಾಯಿಸಂತ್ತದೆ' ಎಂದು ಮಂಡಿಸಿದ 
ಠರಾವನ್ನು ಡಾ| ಎ. ವಿ. ನರಸಿಂಹಮೂರ್ತಿ ಅವರು ಅನುಮೋದಿಸಿದರು. ಸರ್ವಸದಸ್ಯರ ಅನುಮೋದ 
ನೆಯೂ ದೊರೆಯಿತು. 


“ಕಲಾ ಪದವಿ ಪೂರ್ವ ತರಗತಿಗೆ ಕರ್ನಾಟಕ ಇತಿಹಾಸ ವಿಷಯವನ್ನು ಮುಂದುವರಿಸಬೇಕೆಂದು 
ಅಕಾದೆಮಿಯಖ ಪದವಿ ಪೂರ್ವ ಶಿಕ್ಷಣ ಮಂಡಳಿಯನ್ನು ಒತ್ತಾಯಿಸುತ್ತದೆ.” ಎಂದು ಡಾ। ಸೂರ್ಯನಾಥ್‌ 


3 SSR 
ಕಾಮತ್‌ ಅವರೇ ದ 


[42 
೧ 
ba 
೩. 1 
ಕೆ 
(4? 
೧ 
₹೬ 
[92 
[of 
J 
€L 
9. 
pd 
Cs 
Jo 
[28 
ಲ 
“£1 
ತ್ತ 
9 
ca 
Nn 
(3 
ಸಿ 
[42 
₹೬ 
ಬ್ರ 
pe 
Oo 
2೦ 
ದ 
ಲ 
ಕ್‌ 


"ಕರ್ನಾಟಕ ರಾಜ್ಯ ಪತ್ರಾಗಾರಕ್ಕೆ ಬೆಂಗಳೂರಿನಲ್ಲಿ ಶೀಘ್ರ ಪ್ರತ್ಯೇಕ ಕಟ್ಟಡವನ್ನು ಕಟ್ಟಿಸಬೇಕೆಂದು 
ಅಕಾದೆವಿ:ಯು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತದೆ' ಎಂದು ಡಾ॥ ಸೂರ್ಯನಾಥ ಕಾಮತ್‌ ಅವರೇ 
ಮಂಡಿಸಿದ ಮೂರನೆಯ ಠರಾವನ್ನು ಡಾ॥ ಕೆ.ಜಿ. ವಸಂತವರಾಧವ ಅನುಮೋದಿಸಿದರು. 


ಶ್ರೀ ಪಂಡಿತಾರಾಧ್ಯ ಅವರು ಕನ್ನಡದಲ್ಲಿ ಬರೆಯುವ ಇತಿಹಾಸದ ಅಧ್ಯಯನ ಲೇಖನಗಳು ಹಾಗೂ ಕನ್ನಡ 
ಭಾಷೆಯನ್ನು ಬಳಸುವ ಯರಾವುದೇ ಸಂದರ್ಭದಲ್ಲಿ ಕನ್ನಡ ಅಕ್ಷರಗಳ ಜೊತೆಗೆ ಕನ್ನಡ ಅಂಕಿಗಳನ್ನೇ ಬಳಸ 
ಬೇಕು' ಎಂದು ಮಂಡಿಸಿದ ಠರಾವನ್ನು ಡಾ| ಶ್ರೀನಿವಾಸ ಹಾವನೂರ್‌ ಅವರ ಜೊತೆಗೆ ಸರ್ವಸದಸ್ಯರು 
ಅನುಮೋದಿಸಿದರು. 


ಡಾ 


ಪ್ರತಿ ವರ್ಷವೂ ಅಕಾದೆಮಿಯ ವಾರ್ಷಿಕ ಸಮ್ಮೇಳನಗಳಲ್ಲಿ ಮಂಡಿತವಾಗುವ ಪ್ರಬಂಧಗಳ ಸಂಖ್ಯೆ 
ಹೆಚ್ಚೂತ್ತಿರುವುದರಿದ ದೊರೆಯುವ ಕಾಲಾವಕಾಶ ಕಡಿವೆಂಯರಾಗಿದ್ದು ಇದನ್ನು ನಿವಾರಿಸಲು 
ಅಕಾದಮಿಯು ಬೆಂಗಳೂರು ಅಥವಾ ಧಾರವಾಡ ನಗರಗಳಲ್ಲಿ ಮಧ್ಯಂತರ ಗೋಷ್ಠಿಯೊಂದನ್ನು ಸರಳವಾಗಿ 
ಎರಡು ದಿನಗಳ ಅವಧಿಗೆ ನಡೆಸಬಹಂದೆಂಬ ಸಲಹೆಯನ್ನು ಠರಾವಿನ ಮೂಲಕ ಡಾ|| ಶ್ರೀನಿವಾಸ 
ಹಾವನೂರ್‌ ಅವರು ಮಂಡಿಸಿದರು. ಅದನ್ನು ಶ್ರೀ ವಿ. ಸಿ. ಮಾಲಗತ್ತಿ ಅವರು ಅನುಮೋದಿಸಿದರು. ಆ 
ಬಗ್ಗೆ ಸೂಕ್ತವಾಗಿ ನಿರ್ಧರಿಸಿ, ಕಾರ್ಯ ಪ್ರವೃತ್ತರಾಗಲು ಸರ್ವಸದಸ್ಯರೂ ಅಕಾದೆಮಿಯ ಕಾರ್ಯಕಾರೀ 
ಸಮಿತಿಗೆ ಅಧಿಕಾರ ನೀಡಿದರು. 


ಶ್ರೀ ಕೆ. ಅಭಿಶಂಕರ್‌ ಅವರು ಸೂಚಿಸಿದ್ದ ೧) ಇತಿಹಾಸವನ್ನು ಜನಪ್ರಿಯಗೊಳಿಸಲು ಶ್ರಮಿಸಿದವರಿಗೆ 
ಸೂಕ್ತ ಗೌರವ, ೨) ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಶ್ರೀ ವೀರೇಂದ್ರ 
ಹೆಗ್ಗಡೆ ಅವರು ಕೈಗೊಂಡಿರುವ ಕಾರ್ಯಕ್ಕೆ ಅಕಾದೆಮಿಯು ಮಾಡಬೇಕಾದ ಪ್ರಯತ್ನ, ೩) ಕಾಯಂ 
ಪ್ರದರ್ಶಿನಿಯೊಂದರ ಸ್ಥಾ ಪನೆ, ೪) ಐತಿಹಾಸಿಕ ಕಥೆ, ಕಾದಂಬರಿ, ನಾಟಕ ಇತ್ಯಾದಿಗಳ ರಚನೆಯಲ್ಲಿ. 


ಇತಿಹಾಸ ದರ್ಶನ 


ವಹಿಸಬೇಕಾದ ಎಚ್ಚರ, ೫) ರುಜ್ಯ ಪುರಾತತ್ತ ಸ ಇಲುಖೆಯನ್ನು ಬಲಪಡಿಸುವ ಕ್ರಮ ಹೀಗೆ ಐದು ಠರಾವು 
ಗಳನ್ನು ಪತ್ರ ಮುಖೇನ ಸೂಚಿಸಿದ್ದ ರು. ಅವನ್ನು ಪ್ರಧಾನ ಕಾರ್ಯದರ್ಶಿ ಡಾ| ಎಚ್‌.ಎಸ್‌. ಗೋಪಾಲ 
ರಾವ್‌ ಅವರು ಶ್ರೀ ಕೆ. ಅಭಿಶ ಶಂಕರ್‌ ಅವರ ಗೈರುಹಾಜರಿಯಲ್ಲಿ ಮಂಡಿಸಿದರು. ಸೂಚಕರ ಅನುಪ ಸ್ಥಿತಿ 
ಯಲ್ಲಿ ಸ್ವೀಕಾರ ಸರಿಯಲ್ಲವೆಂದು ಡಾ| ಶ್ಲಿ ನಿವಾಸ ಹಾವನೂರ್‌ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು. 
ಅದನ್ನು "ಸರ್ವಸದಸ್ಯರೂ ಅನುಮೋದಿಸಿದರು. ಆದ್ದರಿಂದ ಶ್ರೀ ಅಭಿಶಂಕರ್‌ ಅವರು ಮಂಡಿಸಿದ್ದ ಠರಾವು 
ಗಳನ್ನು ಕೈಬಿಡಲಾಯಿತು. 


ಕಳೆದ ಆರು ವರ್ಷಗಳಿಂದಲೂ ಅಕಾಡೆಮಿಯ ಲೆಕ್ಕೆ ಪತ್ರಗಳನ್ನು ಪರಿಶೋಧಿಸಿ ಕೊಡುತ್ತಿರುವ ಶ್ರೀ ಕೆ.ಎ. 
ಆಚಾರ್ಯ ಮತ್ತು ಕಂಪನಿಯವರೇ ಈ 1. ಅಡಿಟರ್‌ ಆಗಿರತಕ್ಕೆದ್ದೆಂದು ಡಾ|| ಎಚ್‌. ಎಸ್‌. ಗೋಪಾಲರಾವ್‌ 
ಅವರು ನೀಡಿದ ಸೂಚನೆಯನ್ನು ಡಾ॥ ಎಚ್‌. ಆರ್‌. ರಘುನಾಥಭಟ್‌ ಅದಕೇ ಸರ್ವಸದಸ್ಯರೂ ಅನುಮೋದಿಸಿ 
ದರು. ಆ ಕಂಪನಿಯವರಿಗೆ ಲೆಕ್ಕ ಪರಿಶೋಧನಾ ಶುಲ್ಕವಾಗಿ ರೂ. ೭೫೦-೦೦ (ಏಳುನೂರ ಐವತ್ತು) ಮಾತ್ರ ನೀಡ 
ಬಹುದೆಂದು ಸಭೆಯು ನಿರ್ಣಯಿಸಿತು. 


ಕೋಶಾಧಿಕಾರಿ ಶ್ರೀ ಎಂ. ಬಿ. ಪಾಟೀಲ್‌ ಅವರೇ ಒಳ್ಳೆಯ ಲೆಕ್ಕಪರಿಶೋಧನಾ ಸಾಮರ್ಥ್ಯ ಹೊಂದಿರುವುದ 
ರಿಂದ ಆಂತರಿಕ ಆಡಿಟರ್‌ಗಳ ಅವಶ್ಯಕತೆ ಇಲ್ಲವೆಂದು ಸಭೆ ತೀರ್ಮಾನಿಸಿತ ಸಿತು 


ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಡಾ॥ ಡಿ.ವಿ. ದೇವರಾಜ್‌ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವಸದಸ್ಯರ 
ಪಾಲ್ಗೊಂಡ ಸದಸ್ಯರಿಗೆ ಅಭಿನಂದಿಸಿದರು ಮತ್ತು ಸದಸ್ಯ ಬಲದಿಂದ ನ ಅತ್ಯಂತ ಮಹತ್ವ ವಾದುದನ್ನು 
ಸಾಧಿಸುತ್ತಿರುವುದನು ಹೆಮ್ಮೆಯಿಂದ ನೆನಪು ಾಡಿಕೊಂಡು ಮುಂದೆ ಇ ಸದಸ್ಯ ರ ಚಂಜಲ ಈಗಿನಂತೆಯೇ ಮುಂದು 


೧ 
2 ವಡಿ. ಹಾ 
ವರಿಯಬೇಕೆಂದು ಮನವಿ ವತಾಡಿದರು. 


ಸರ್ವಸವಸ್ಯರ ಸಭೆಯ ಅಧ ಟ್ನತಿ ವಹಿಸಿದ. ಡು॥ ಡಿ. ವಿ. ದೇವೆರುಜ್‌, ಸಭೆಯಲ್ಲಿ ಹಾಜರಿದ್ದು 
ಸಕ್ರಿಯವಾಗಿ ಪಾಲ್ಗೊಂಡ ಎಲ್ಲಾ ಸದಸ್ಯರಿಗೂ ಡಾ| ಎಚ್‌. ಆರ್‌. ರಘುನಾಥಭಟ್‌ ಅವರು ಧನ್ಯವಾದಗಳನ್ನರ್ಪಿಸಿ 


ದರು. 


*ಐತಿಹಾಸಿಕ ಹರೆಂಪರೆ ಉಳಿಸಿ? ಕಾರ್ಯಕ್ರಮ 

ಕಳೆದ ವರ್ಷದಂತೆ ಈ ವರ್ಷವೂ ಆಗಸ್ಟ್‌ ೧೬ ರಿಂದ ಒಂದು ಮುರ ಕಾಲ ಐತಿಹುಸಿಕೆ ಪರಂಪರೆ ಉಳಿಸಿ 
ಕಾರ್ಯಕ್ರಮವನ್ನು ಸಪ್ತಾಹನನ್ನಾಗಿ ಆಚರಿಸಲಾಯಿತು. ಅಕಾಡೆವಿಂಯ ಎಲ್ಲ ಸದಸ್ಯರಿಗೆ ಮತ್ತು ಕರ್ನಾಟಕದಾದ್ಯಂತ 
ಇರುವ ಎಲ್ಲಾ ಪದವಿ ಪೂರ್ವ ಕಾಲೇಜಂಗಳ ಪ್ರಾಂಶುಪಾಲರಿಗೆ ತಮ್ಮ ಮಿತಿಗೆ ತಕ್ಕಂತೆ ಕಾರ್ಯಕ್ರಮಗಳನ್ನು ಹಮ್ಮಿ 
ಕೊಂಡು ಜನತೆಯ ಐತಿಹಾಸಿಕ ಸ್ಮಾರಕಗಳು, ದಾಖಲೆಗಳು ಇತ್ಯಾದಿಗಳ ಬಗ್ಗೆ ಆಸಕ್ತಿ ಹುಟ್ಟಿ ಸಲು ಕೋರಲಾಯಿತು. 
ನಡೆಸಲು ಉತ್ಸಾಹದಿಂದ ಅನೇಕೆ ಸದೆಸ್ಯರು ಮತ್ತು ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು 


9 


ಈ ವರ್ಷವೂ ಕರ್ನಾಟಕೆ ಸರ್ಕಾರದ ಪುರುತತ ಕೈ ಮತ್ತು ವಸ್ತು ಸಂಗ್ರಹಾಲಯ ಇಲುಖೆಯು ಅಕಾಡೆಮಿಯ 
ಕೋರಿಕೆಯಂತೆ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮಕ್ಕೆ ಹದಿನೈದು ಸಾವಿರ ರೂಪಾಯಿಗಳ ನೆರವನ್ನಿತ್ತು 
ಪ್ರೋತ್ಸಾಹಿಸಿತು. ಕಳೆದ ವರ್ಷ ಹತ್ತು ಸಾವಿರ ರೂಪಾಯಿಗಳ ನೆರವು ನೀಡಿದ ನಿರ್ದೇಶನಾಲಯ ಈ ವರ್ಷ ಆ ಮೊತ್ತ 
ವನ್ನು ಹದಿನೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಿ, ನಾವು ಕಾರ್ಯಕ್ರಮವನ್ನು ಮತ್ತಷ್ಟು ವ್ಯಾಪಕವಾಗಿ ಹಮ್ಮಿ 


ಇತಿಹಾಸ ದರ್ಶನ ೨೭೯ 


ಕೊಳ್ಳಲು ನೆರವಾಗಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯದ 
ನಿರ್ದೇಶಕರು ಮತ್ತು ಇತರ ಅಧಿಕಾರಿಗಳಿಗೆ ಅಕಾಡೆವಿಯು ಕೆ ೈತಜ್ಞ್ಯವಾಗಿದೆ. 


ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮದ ಉದ್ದಾ ಟನೆಯನ್ನು ಬೆಂಗಳೂರಿನ ವೆಂಕಟಪ್ಪ ಚಿತ್ರಕಲಾಶಾಲೆ 
ಯಲ್ಲಿ ೧೬-೮-೧೯೯೩ ರಂದು ಸಂಜೆ ೬ ಘಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಐ. ಎ. ಎಸ್‌. ಅಧಿಕಾರಿ 
ಶ್ರೀ ಚಿರಂಜೀವ್‌ಸಿಂಗ್‌ ಅವರು "ಐತಿಹಾಸಿಕ ಪರಂಪರೆ ಉಳಿಸಿ' ಸಪ್ತಾಹ ಕಾರ್ಯಕ್ರಮವನ್ನು ಉದ್ಭಾಟಿಸಿದರು. 
ಪ್ರೊ ಕೆ. ಟಿ. ಪಾಂಡುರಂಗಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಭೆಯ ಅಧ್ಯಕ್ಷತೆಯನ್ನು ಪ್ರೊ॥ ಜಿ. ಎಸ್‌ 
ದೀಕ್ಷಿತ್‌ ಅವರು ವಹಿಸಿದ್ದರು. 


ಕರ್ನಾಟಕದಾದ್ಯಂತ ಅನೇಕ ಸ್ಥಳಗಳಲ್ಲಿ ಐತಿಹಾಸಿಕ ಪರಂಪರೆ ಉಳಿಸಿ ಸಪ್ತಾಹದ ಆಚರಣೆಯ ಕಾರ್ಯಕ್ರಮ 
ಗಳನ್ನು ನಡೆಸಿರುವ ವರದಿಗಳು ಬಂದಿವೆ. ನಮ್ಮ ಅನೇಕ ಸದಸ್ಯರು ಕಾರ್ಯಕ್ರವಂಗಳನ್ನು ಸದ್ದು ಗದ್ದಲಗಳಿಲ್ಲದೆ ನಡೆಸಿ 
ದ್ದಾರೆ. ವರದಿಗಳು ಬಂದಿಲ್ಲದ ಅಂತಹ ಅನೇಕ ಕಾರ್ಯಕ್ರಮಂಗ ವೆ. ಇನ್ನೂ ಮಂದಿನ ವರ್ಷಗಳನ್ಲಿ ಸದಸ್ಯರು 
ಕಾರ್ಯಕ್ರಮಗಳ ವೆರದಿಯನ 


pd 


೧೬-೮-೯೩ ಮೂಡುಬಿದರೆ — ಧವಳಾ ಕಾಲೇಜು, ಜೈನ ಪದವಿ ಪೂರ್ವ ಕಾಲೇಜು. 
ಡಿ. ಜೆ. ಹಿರಿಯ ಪ್ರಾಥವಿಂಕ ಶಾಲೆ 
೧೬-೮-೯೩ ಮೂಡುಬಿದರೆ — ರೋಟರಿ ಕ್ಲಬ್‌ 
೨೨-೮-೯೩ ಮೂಡುಬಿದರೆ — ಧವಳಾ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆಯ ಆಶ್ರಯ. 
೨೬-೮-೯೩ ಹರಪನಹಳ್ಳಿ — ಶ್ರೀ ಉಜ್ಜನಿ ಜಗದ್ಗು ರು ಮರುಳಾರಾಧ್ಯ ಪದವಿ ಪೂರ್ವ ಕಾಲೇಜಂ. 
೨೮-೮-೯೩ ಮಂಗಳೂರು — ಗಣಪತಿ ಪದವಿ ಪೂರ್ವ ಕಾಲೇಜು, ಸುಲ್ತಾನ್‌ ಬತ್ತೇರಿಯ ಬಳಿ. 
೨೯-೮-೯೩ ಬಿದನೂರು — ಬಿದನೂರು ಇತಿಹಾಸ ಸಂರಕ್ಷಣಾ ಸಮಿತಿ. 
೧೬-೯-೯೩ ಬೆಳಧಡಿ — ಫ್ರೀ ವೆಂಕಟೇಶ ಪ್ರೌಢಶಾಲೆ. 
೨೮೨೯-೯೩ is — ಮಂಡಲ ಕಾಯರ್ಕಾಲಯ ಪುರಸಭೆ ತಾಲೂಕು ಕಛೇರಿ ಇತ್ಯಾದಿ. 
೮೯-೯೩ ಹಾಸನ — ಎ.ವಿ.ಕೆ. ಮಹಿಳಾ ವಿದ್ಯಾಲಯ, ಹಾಸನ, 
೧೬-೮-೯೩ ತಲಕಾಡು 
ರಿಂದ 

೨೨-೮-೯೩ ಕುರುಬೂರು 

ಸೋಮನಾಥಪುರ ೨. ಪದವಿ ಪೂರ್ವ ಕಾಲೇಜು, ಟಿ. ನರಸೀಪ್ರರ 

ಕಲ್ಕೂಣಿ 

ಹೆಮ್ಮಿಗೆ 

ನೀಲಸೋಗೆ 


ಇತಿಹಾಸ ಪ್ರಶಸ್ತಿ ಪರೀಕ್ಷೆಗಳು 

ಅಕಾಡೆಮಿಯಾ ಕಳೆದ ವರ್ಷದಂತೆ ಈ ವರ್ಷವೂ ದ್ವಿತೀಯ ಪಿ.ಯು. ಇತಿಹಾಸ ವಿದ್ಯಾರ್ಥಿಗಳಿಗೆ ಇತಿಹಾಸ 
ಪ್ರಶಸ್ತಿ ಪರೀಕ್ಷೆಗಳನ್ನು ಕರ್ನಾಟಕದ ನಾಲ್ಕು ಕೇಂದ್ರಗಳಲ್ಲಿ ನಡೆಸಿ ತಾ. ಪ್ರಶಸ್ತಿ ಪರೀಕ್ಷೆಗಳು ೧೪-೩-೯೩ರಂದು ನಡೆದು 
೪೨೦೦ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು ರೂ. ೧೦೦೦ ದ ಪ್ರಥಮ  ಬಹುಮಾನನ ನನ್ನು ದಾವಣಗೆರೆಯ 
ಎ.ವಿ. ಕಮಲಮ್ಮ ಕಾಲೇಜಿನ ಶಿ ಶ್ರೀಮತಿ ರೂಪ ಡಿ. "ಅವರು ಪಡೆದರು. 


೨೮೦ ಇತಿಹಾಸ ದರ್ಶನ 


ಬೆಂಗಳೂರು ಕೇಂದ್ರದಲ್ಲಿ ಶ್ರೀ ವೆಂಕಟರಾಜು, ಶ್ರೀ ಮಲ್ಲಿಕಾರ್ಜುನ, ಶ್ರೀ ಟಿ. ಜಿ. ನರಸಿಂಹಮೂರ್ತಿ, 
ಮೈಸೂರು ಕೇಂದ್ರದಲ್ಲಿ ಡಾ|| ಎಂ. ಎಸ್‌. ಕೃಷ್ಣಮೂರ್ತಿ, ಧಾರವಾಡ ಕೇಂದ್ರದಲ್ಲಿ ಶ್ರೀ ಎಂ. ವೈ. ಸಾವಂತ್‌, 
ಶ್ರೀ ಪಿ. ಎಸ್‌. ಅವಳೆ, ಗುಲ್ಬರ್ಗಾ ಕೇಂದ್ರದಲ್ಲಿ ಪ್ರೊ॥ ವಸಂತ ಕುಷ್ಟಗಿ ಅವರು ಪರೀಕ್ಷೆಗಳ ಜವಾಬ್ದಾರಿಯನ್ನು 
ಹೊತ್ತು ಸಮರ್ಪಕವಾಗಿ ನಿರ್ವಹಿಸಿದರು. ಅವರುಗಳಿಗೆ ಮತ್ತು ಪರೀಕ್ಷೆಗಳನ್ನು ನಡೆಸಲು ಸ್ಥಳಾವಕಾಶ ನೀಡಿ ನೆರವಾದ 
ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಂ, ರೇಣುಕಾಚಾರ್ಯ ಕಾಲೇಜು, ಮೈಸೂರಿನ ಬನುಮಯ್ಯ ಕಾಲೇಜು ಮತ್ತು 
ದಳವಾಯಿ ಹೆ ಸ್ಕೂಲು. ಧಾರವಾಡದ ಕಿಟಿಲ್‌ ಕಾಲೇಜು ಮತ್ತಾ ಗುಲ್ಬರ್ಗಾದ ಎನ್‌. ವಿ. ಕಾಲೇಜುಗಳ 
ಆಡಳಿತವರ್ಗಕ್ಕೆ ಅಕಾಡೆಮಿಯು ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. 
ಪರೀಕ್ಷೆಗಳ ನಿಯಂತ್ರಣದ ಜವಾಬ್ದಾರಿ ಹೊತ್ತು ಅತ್ಯಂತ ಸಮರ್ಹಕವಾಗಿ ಕಾರ್ಯ ನಿರ್ವಹಿಸಿದ ಶ್ರೀ ಸಿ.ಆರ್‌. 


ಗಾಡಗೋಳಿ ಅವರಿಗೆ ಅಕಾಡೆಮಿಯು ಧನ್ಯವಾದಗಳನ್ನರ್ಪಿಸುತ್ತದೆ. 


ಕಾರ್ಯಕಾರೀ ಸವಿಂತಿಯೆ ಸಭೆಗಳು 
೧೯೯೩ನೆಯ ಸಾಲಿನಲ್ಲಿ ಅಕಾಡೆವಿಂಯ ಕಾರ್ಯಕಾರೀ ಸಮಿತಿಯ ಸಭೆಯು ಬೆಂಗಳೂರಿನಲ್ಲಿ ಆರು ಬಾರಿ 
ನಡೆದಿದೆ. ೧೦-೨-೯೩, ೩೧-೫-೯೩, ೨೩-೬-೯೩, ೧೯-೭-೯೩, ೮-೯-೯೩ ಮತ್ತು ೧೫-೧೨-೯೩ ರಂದು ನಡೆದ 
ಕಾರ್ಯಕಾರೀ ಸವಿಂತಿಯ ಸಭೆಗಳಲ್ಲಿ ಪಾಲ್ಗೊಂಡು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದ ಮತ್ತಾ ಸಭೆಗಳಲ್ಲಿ 
ಜರಾಗಲು ಸಾಧ್ಯವಾಗದೆ ಪತ್ರ ಮುಖೇನ ಸಲಹೆ ಸೂಚನೆಗಳನ್ನು ನೀಡಿ ಸಹಕರಿಸಿದ ಕಾರ್ಯಕಾರೀ ಸಮಿತಿಯ 
ಎಲ್ಲ ಸದಸ್ಯರಿಗೆ ಅಕಾಡೆಮಿಯು ಕೃತಜ್ಞವಾಗಿದೆ. 


ಈ ವಾರ್ಷಿಕ ಸರ್ವಸದಸ್ಯರ ಸಭೆಗೆ ಸೂಚನೆಯನ್ನು ಕಳುಹಿಸುವ ವೇಳೆಗೆ ಅಕಾಡೆಮಿಯ ಸದಸ್ಯತ್ವದ ವಿವರ 


ಹೀಗಿದೆ 

ವರ್ಷ ಸಾಮಾನ್ಯ ಆಜೀವ ಒಟ್ಟು 
೧೯೮೬-೮೭ ೧೩೧ ಎ ೧೩೧ 
೧೯೮೭-೮೮ ೧೧ ೧೮೧ ೧೯೨ 
೧೯೮೮-೮೯ ೬೭ ೧೪೨ ೨೦೯ 
೯೯೦ ೨೯೫ ೨೫೦ ೫೪೫ 
ರ್ಗ೯೦೯೧ ೩೫೨ ರಂ ೬೪೨ 

(೧೬ ಜನ ಮಾತ್ರ 

ನವೀಕರಿಸಿದ್ದಾರೆ) 
(೧೯೯೪ ಜೂನ್‌ ೧೫ಕ್ಕೆ) ರ್ತಿ ೫೬೦ ೫೮೯ 


ಶ್ರೀ ತ ರಂ. ಕೃಷ್ಣೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಅಕಾಡೆವಿಯ ಬೆಂಗಳೂರು ನಗರ ಘಟಕವೂ, 


ತ 


ಶ್ರೀ ಕುಂ.ಬಾ. ಸದಾಶಿವಪ್ಪ. ಅವರ ಅಧ್ಯಕ್ಷತೆಯಲ್ಲಿ ಬಳ್ಳಾರಿ ಜಿಲ್ಲಾ ಘಟಕವೂ ಕಾರ್ಯನಿರ್ವಹಿಸುತ್ತಿದ್ದು ಈ ವರ್ಷ 
ಮೈಸೂರಿನಲ್ಲಿ ಮೈಸೂರು ನಗರ ಘಟಕವು ಪ್ರೊ॥ ಎಂ. ಪ್ರಸನ್ನಕುಮಾರ್‌ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಾರಂಭ 
ಮಾಡಿದೆ. 


ಇತಿಹಾಸ ದರ್ಶನ ೨೮೧ 


ಸಂತಾಪ ಸೂಚನೆ 
೧೯೯೩ರಲ್ಲಿ ನಿಧನರಾದ ಪ್ರೊ॥ ಮೊರೇಸ್‌, ಡಾ|| ಎಸ್‌. ಟಿ. ತಿವಾರಿ, ಶ್ರೀ ವೀರಣ್ಣ ಟಿಂಗಿನಕಾಯಿ, 
ತರ್ಕತೀರ್ಥ ಶ್ರೀ ಲಕ್ಷ್ಮಣಶಾಸ್ತ್ರಿ ಜೋಷಿ ಮುಂತಾದ ಗಣ್ಯ ಇತಿಹಾಸಕಾರರಿಗೆ ಮತ್ತು ಸಂಶೋಧಕರಿಗೆ ಅಕಂಡೆವಿಂಯಂ 
ಣ್‌ 


pe 


ರವ ಸೂಚಿಸುತ್ತಾ ತೀವ್ರ ಸಂತಾಪವನ್ನು ಸಲ್ಲಿಸುತ್ತದೆ. 


ಪ್ರ 


ಇತರೆ ಕಾರ್ಯಕ್ರ ಮಗಳು 


ಚನ ಬಸವ ಸಮಿತಿಯು ೧೯೯೩ರ ಜುಲೈ ೨೬ ರಿಂದ ೩೦ ರವರೆಗೆ ಬಸವ ಭವನದಲ್ಲಿ ನಡೆಸಿದ 
ಶ್ರಾವಣವಕಾಸದ ವಿಶೇಷ ಕಾರ್ಯಕ್ರಮಗಳಲ್ಲಿ ಅಕಾಡೆವಿಯು ಸಹಭಾಗಿಯಾಗಿದೆ. ೨೯-೭-೯೩ ರಂದು ನಡೆದ 
ಡಾ| ಎಸ್‌. ಸಿ. ನಂದಿಮಠ ಅವರನ್ನು ಕುರಿತ ವಿಚಾರ ಸಂಕಿರಣದಲ್ಲಿ ಆಕಾಡೆವಿ:ಯಂ ಸಕ್ರಿಯವಾಗಿ ಭಾಗವಹಿಸಿ ಆರ್ಥಿಕ 
ನೆರವನ್ನು ನೀಡಿದೆ. 


ಕ.ತಜ್ಞತೆಗಳು 
ಲಿಂ 
ಅಕಾಡೆವಿಂಯ ೭ನೆಯ ವಾರ್ಷಿಕ ಸಮ್ನೋಳನಕ್ಲೆ ಆಶ ಜಃ ನೀಡಿದ ಮೈಸೂರಿನಲ್ಲಿರುವ ಸುತ್ತೂರು ಮಠದ 
ಕ ೬ ಬ ಸೃ ಲ್ಸ 
ವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಆವರ ಮೇಲ್ತಿಚಾರಣೆಯಲ್ಲಿರುವ ಜೆ.ಎಸ್‌.ಎಸ್‌ 
ವ ಣಿ 

ನ ಎಲ್ಲಾ ವಿದ್ಯಾ ಸಂಸ್ಥೆ ಗಳ ಅಧಿಕಾರವರ್ಗ, ಸಮ್ಮೇಳನದ ಯಶಸ್ಸಿಗೆ ಸಮರ್ಥ ಉಸ್ತುವಾರಿ ಮಾಡಿದ 
ಗು ವ 
ಸ್‌ ವಾಣಿಜ್ಕೊ ದ್ಯ ವಂ ಪ್ರೀ ಪಿ. ಚನ್ನಬಸವಣ್ಣ ಅವರಿಗೆ ಸರ್ವ ರೀತಿಯಲ್ಲೂ ನೆರವಾದ ಶ್ರೀ ಡಿ.ಟಿ.ಎಸ್‌. 
ರಾವ್‌, ಫ್ರೀ ಆರ್‌. ಗುರು, ಶ್ರೀ ಆರ್‌. ye: ರ್ತಿ, ಶ್ರೀ ಬಿ. ಚಯ್ತಶೇಖರಪ್ಪ, ಶ್ರೀ ಪಿ. ಸದಾನಂದ, 
ಶ್ರೀ ಕೆ. ಎಂ. ಶಿವಶಂಕರ್‌, ಶ್ರೀ ಸಂದೇಶನಾಗರಾಜ್‌, ಮೇಯರ್‌ ಶ್ರೀ ಧತ್ರಿವಕುವರಾರ್‌, ಶ್ರೀ ಶರತ್‌ಕುವೆಔರ್‌ ಅವರಿಗೆ 


ಅಕಾಡೆಮಿಯು ಹೃತ್ಪೂರ್ವಕ ಧನ್ಯವಾದಗಳನ್ನೂ ಸಲ್ಲಿಸುತ್ತದೆ. ವಿಶೇಷವಾಗಿ ಪೂಜ್ಯ ಶ್ರೀ ಶ್ರೀ ಶಿವ ರಾತ್ರಿ ದೇಶಿಕೇಂದ್ರ 
ಮಹಾಸ್ಟಾ ಮಗಳಿಗೆ ಗೌರವರ್ಪೂಕ ನಮನ ಸಲ್ಲಿಸುತ್ತದೆ. ಅಕಾಡೆಮಿಯ ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮಕ್ಕೆ 
ಆರ್ಥಿಕ ನೆರವು ನೀಡುತ್ತಿರುವ ಕರ್ನಾಟಕ ಸರ್ಕಾರದ ಪುರಾತತ್ವ ಮತ್ತಾ ವಸ್ತು ಸಂಗ್ರ ಹಾಲಯಗಳ ನರ್ಜೇಶನಾಲಯದ 


ನಿರ್ದೇಶಕರು ಮತ್ತು ಅಧಿಕಾರವರ್ಗ, ಇತಿಹಾಸ ದರ್ಶನದ ಮುದ್ರಣಕ್ಕೆ ಆರ್ಥಿಕ ನೆರವು ನೀಡುತ್ತಿರುವ 


ತ 


ಸಿ.ಹೆಚ್‌.ಆರ್‌. ಸಂಸ್ಥೆಗಳಿಗೆ ಅಕಾಡೆಮಿಯ ಕೃತಜ್ಞತೆ ಸಲ್ಲಿಸುತ್ತದೆ. ಅಕಾಡೆವಿಯ "ಇತಿಹಾಸ ದರ್ಶನ' ಮತ್ತು 
ಆ ಲ ಇ ಇ 
ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮದ ಭಿತ್ತಿ ಪತ್ರಗಳನ್ನು ವಖದ್ರಿಸಿಕೊಟ್ಟಿರುವ ಲಕ್ಷ್ಮಿ ವಬದ್ರಣಾಲಯದ 
ಮಾಲೀಕರಾದ ಶ್ರೀ ಅಶೋಕ್‌ಕುವಣಾರ್‌ ಮತ್ತು ಅವರ ಸಿಬ್ಬಂದಿಗೆ ಅಕಾಡೆಮಿಯು ಕೃತಲ್ಞವಾಗಿದೆ 


ಅಕಾಡೆವೀಯ ಅನೇಕ ಸದಸ್ಯರು ಸೇವಾಮನೋಭಾವದಿಂದ ಆ ಅಕಾಡೆವಿಯ ಯಶಸ್ವಿಗೆ ಕಾರಣರಾಗಿದ್ದಾ ರೆ. 
' ಅವರೆಲ್ಲರಿಗೂ ಧನ್ಯವಾದಗಳು. ಅಕಾಡೆಮಿಯ ವಾರ್ಷಿಕ ಸಮ್ಮೇಳನಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿ ಇತಿಹಾಸದ ಹೊಸ 
ಮುಖಗಳ ಪರಿಚಯ ವರಾಡಿಕೊಡುತ್ತಿರುವ ಹಿರಿಯ ಮತ್ತು ತರುಣ ವಿದ್ವಾಂಸರೆಲ್ಲರಿಗೂ ಕೃತಜ್ಞತೆಗಳು. 


ನಿಮ್ಮಿಂದ ಅಕಾಡೆಮಿಗೆ ಗೌರವ ದೊರೆಯುತ್ತಿದೆ. ಆ ಗೌರವ ಮತ್ತಷ್ಟು 


ಹೆಚ್ಚ ಲಿ ಎಂಬ ಆಶಯ ನಮ್ಮದು 


ಅಭಿನಂದನೆಗಳು 
ಕಳೆದ ವರ್ಷ ಶ್ರೇಷ್ಠ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ಪಡೆದ ಅಕಾಡೆಮಿಯ ಸದಸ್ಯರಾದ ಡಾ| ಶಿ. ಬಾ. ಪಾಟೀಲ್‌ ' 


ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ. 


೨೮೨ ಇತಿಹಾಸ ದರ್ಶನ 


